ಕರ್ನಾಟಕ ವಿಧಾನ ಪರಿಷತ್ತು 


. [ಚಕ್ಕ ಗುರುತ್ತಡ ಪ ಸಂಷ್ಯೆ 


1167 


| ಮಾನ್ಯ ಸದಸ್ಯರ ಹೆಸರು 


ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ಸಚಿವರು 


ಉಪ ಮುಖ್ಯಮಂತ್ರಿಗಳು (ಉನ್ನತ 'ಶಿಕ್ಷಣ) 


ಇತರೆಡೆ ವಾಸವಾಗಿರುವ ಅರೆಭಾಷೆ ಗೌಡ 


ಜನಾಂಗದ ಅಧ್ಯಯನ ಪೀಠವನ್ನು - 


ಪ್ರಾರಂಭಿಸಲಾಗಿದೆಯೇ; 


ಉತ್ತರಿಸಬೇಕಾದ ದಿವಾಂಕ 15-03-2021 
| ಪ್ರಶ್ನೆ ಉತ್ತರ 
(ಅ) ಕೊಡಗು, ಪುತ್ತೂರು, ಸೂಳ್ಯ ಮತ್ತು ರಾಜ್ಯದ 

- pe ಇಲ್ಲ. 


(ಆ) 


ಇಲ್ಲದಿದ್ದಲ್ಲಿ, ಸರ್ಕಾರ ಯಾವ 
ಕಾಲಮಿತಿಯೊಳಗೆ ಅರೆಭಾಷೆ ಗೌಡ 
ಜನಾಂಗದ ಅಧ್ಯಯನ ಪೀಠ ಪ್ರಾರಂಭಿಸುವ 
ಕುಶಿತು «ಆದೇಶ ಹೊರಡಿಸಲು ಕ್ರಮ 
ಕೈಗೊಳ್ಳುವುದು? 


ರಾಜ್ಯದಲ್ಲಿ ಕೋವಿಡ್‌-19ರ ಪ್ರಸರಣೆಯಿಂದ ಉಂಟಾದ 
ಪರಿಸ್ಥಿತಿಯನ್ನು ನಿಬಾಯಿಸಿ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ 
ನಿಟ್ಟಿನಲ್ಲಿ ಸಂಪನ್ಮೂಲವನ್ನು ಕ್ರೂಢೀಕರಿಸುವುದು ಅಗತ್ಯವಾಗಿದ್ದು, 
ಇದಕ್ಕಾಗಿ ಸರ್ಕಾರದ ವೆಚ್ಚದ ಬಾಬ್ರಿನಲ್ಲಿ ಮಿತವ್ಯಯ ಪಾಲಿಸುವ |. 
ಅವಶ್ಯಕತೆ ಇರುವ ಕಾರಣ ಪ್ರಸ್ತುತ ಹಂತದಲ್ಲಿ ಯಾವುದೇ 
ಅಧ್ಯಯನ ಪೀಠಗಳನ್ನು ಪ್ರಾರಂಭಿಸುವ ಉದ್ದೇಶವನ್ನು 
ಹೊಂದಿರುವುದಿಲ್ಲ. 
L_ 


ಸಂಖ್ಯೆ 


ಇಡಿ 89 ಯುಎನ್‌ಇ 2021 


(ಡಾ: ಅಶ್ವಥ್‌ ॥ರಾಯಣ ಸಿ.ಎನ್‌.) 
ಉಪ ಮುಖ್ಯಮಂತಿಗಳು 
(ಉನ್ನತ ಶಿಕ್ಷಣ, ಐಟಿ & ಬಿಟಿ, 
ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ). 


